ವಿಕಲತೆಗಳ ಬದಲು ಸಾಮರ್ಥ್ಯಗಳ ಜೊತೆ ಕಾ 


ವಿಶೇಷ ಶಿಕ್ಷ ಕಛಾಗಿ ನನ್ನ ಅನುಭವ 


ಪುಷ್ಪಲತಾ ಪಾಂಡೆ 


ವಿಶೇಷ ಅಗತ್ಯವುಳ್ಳ ಮಕ್ಷಳ ಬಗೆಗೆ ಮಾತನಾಡಿದಾಗಲೆಲ್ಲ ಜನ 
ವಿವಿಧ ರೀತಿಯಲ್ಲ ಪ್ರತಿಕ್ರಿಯುಸುತ್ತಾರೆ ಕೆಲವರು ಅನುಭೂತಿ 
ತೋರಿಸುತ್ತಾರೆ, ಕೆಲವರು ಅನುಕಂಪ ತೋರಿಸುತ್ತಾರೆ, ಇನ್ನು 
ಕೆಲವರು ಅವರನ್ನು ಅರ್ಥಮಾಡಿಕೊಳ್ಳುವುದಕ್ಕೇ ಹೋಗುವುದಿಲ್ಲ. 
ವಿಶೇಷ ಅಗತ್ಯವುಳ್ಳ ಮಕ್ಕಳ ಭಾವನೆ, ವರ್ತನೆ, ಅಗತ್ಯಗಳನ್ನು 
ಗೌರವಿಸಬೇಕಾದದ್ದು, ಹತ್ತಿರಕ್ಕೆ ಜಟ್ಟುಕೊಳ್ಳಬೇಕಾದದ್ದು ಶಿಕ್ಷಕರಾಗಿ 
ನಮ್ಮ ಕರ್ತವ್ಯ. ನಾವು ಅವರ ಸಮಸ್ಯೆಗಳನ್ನು ಗ್ರಹಿಸಲು 
ಪ್ರಯತ್ನಿಸಬೇಕು. ಅವರ ಅಗತ್ಯಗಳನ್ನು ಅರಿತುಕೊಳ್ಳಬೇಕು, ಅವರ 
ಕಲಕೆಯ ಅಗತ್ಯಗಳಗೆ ಬೇಕಾದ ಸಮಾನ ಅವಕಾಶಗಳು 
ಸಿಗುತ್ತಿದೆಯೇ ಎಂದು ಖಾತರಿ ಪಡಿಸಿಕೊಳ್ಳಬೇಕು. ತಮ್ಮ ಶಿಕ್ಷಕರ 
ಜೊತೆಗೆ ಸಂಪರ್ಕದಲ್ಲರಲು ಸಾಕಷ್ಟು ಅವಕಾಶಗಳವೆಯೇ ಎಂದು 
ನೋಡಿಕೊಳ್ಳಬೇಕು. 


ದೈಹಿಕ ಅಥವಾ ಬೌಧ್ಧಿಕ ನ್ಯೂನತೆಗಳು ಕಅಕೆಯನ್ನು ಬಾಧಿಸುತ್ತವೆ. 
ಪ್ರತಿಯೊಬ್ಬ ವೈಕಲ್ಯವುಳ್ಳ ಮಗುವಿನ ನಿರ್ದಿಷ್ಟ ಬೇಡಿಕೆಗಳು ಏನು 
ಎನ್ನುವುದರ ಬಗ್ಗೆ ನಮಗೆ ಎಚ್ಚರ ಇರಬೇಕು. ನನ್ನು ಪ್ರಕಾರ ಕೆಲವು 
ವಿಚಾರಗಳು ಮಕ್ಕಳ ಸಮಸ್ಯೆಗಳ ಮೂಲದ ಮೇಲೆ ಸ್ಪಷ್ಟ ಪರಿಣಾಮ 
ಜೀರುತ್ತವೆ. ಇಂತಹ ಕೆಲವು ವಿಚಾರಗಳು ಎಲ್ಲ ಮಕ್ಷಳಗೆ ಸಮಾನ 
ಆಗಿರಬಹುದು. ಆದರೆ ಉಳದವರಿಗೆ ಸಂಬಂಧಿಸಿದಂತೆ ಈ 
ಮುಂದಿನ ವಿಚಾರಗಳನ್ನು ಶಿಕ್ಷಕರು ಗಮನದಲ್ಲ ಇಟ್ಟುಕೊಳ್ಳುವುದು 
ಉಪಯುಕ್ತ: 


ವೈಯಕ್ತಿಕ ವ್ಯತ್ಯಾಸಗಳು 

ಮಗುವಿನ ಕ್ರಿಯಾತೃಕ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ 
ಬೇಕಾದ ಪೂರಕ ಸಲಕರಣೆಗಳ ಲಭ್ಯತೆ 

ಶಾಲಾಡಳತ ಮತ್ತು ಸಹಪಾಠಿಗಳು ವಿಶೇಷ ಅಗತ್ಯವುಳ್ಳ 
ಮಕ್ಕಳನ್ನು ಪ್ಟೀಕರಿಸುವುದು. 

ವೈಯಕ್ತಿಕ ಪ್ರವೃತ್ತಿ ಮತ್ತು ಆಸಕ್ತಿ. 

ಶಾಲೆ ಮತ್ತು ಸಮುದಾಯದ ಒಬ್ಬಾರೆ ಪರಿಸರ 


ಈ ಎಲ್ಲ ವಿಚಾರಗಳು ಮಕ್ಕಳ ದೈಹಿಕ. ಮಾನಸಿಕ, ಸಾಮಾಜಕ 
ಮತ್ತು ಭಾವನಾತ್ಛಕ ಬೆಳವಣಿಗೆಯಲ್ಲ ಮಹತ್ವದ ಪಾತ್ರ ವಹಿಸುತ್ತವೆ. 
ವೈಕಲ್ಯುವುಳ್ಳ ಮಕ್ಕಳು ಹೆಚ್ಚನ ಕಷ್ಟಗಳನ್ನು ಅನುಭವಿಸುತ್ತಾರೆ. ಆದರೆ 
ಅವರಿಗೆ ತಮ್ಮ ಅಗತ್ಯಗಳನ್ನು ಹೇಆಕೊಳ್ಳುವುದಕ್ಕೆ ಸಾಧ್ಯವಾಗದೇ 
ಹೋಗಬಹುದು. ಇಂತಹ ಸನ್ನಿವೇಶದಲ್ಲ. ಶಿಕ್ಷಕರಾಗಿ ನಮ್ಮ 
ಪಾತ್ರ ನಿಣನಾಾಯಕವಾದದ್ದಾಗಿರುತ್ತದೆ. 


ನನ್ನು ಅನುಭವದ ಪ್ರಕಾರ, ಅನೇಕ ಅಧ್ಯಾಪಕರಿಗೆ ಇಂತಹ ಮಕ್ಷಳಗೆ 
ಏನಾದರೂ ಸಹಾಯ ಮಾಡಬೇಕು ಎನಿಸಿದರೂ ಹೇಗೆ ಎಂದು 
ಗೊತ್ತಿರುವುದಿಲ್ಲ. ಅದಕಾಗಿ ಎಲ್ಲಂದ ಬೆಂಬಲ ಪಡೆಯಬಹುದು 
ಎನ್ನುವುದು ಗೊತ್ತಿರುವುದಿಲ್ಲ. ಕಾಲಸರಿದಂತೆ ವಿಶೇಷ ಅಗತ್ಯವುಳ್ಣ 
ಮಗು ಒಂದು ತರಗತಿಯುಂದ ಮುಂದಿನ ತರಗತಿಗೆ ಹೋಗುತ್ತದೆ. 
ಮಗು ತನ್ನು ಅಧ್ಯಯನ ಪೂರ್ಣಗೊಳಸುವ ದಿನದ ಬಧದ್ಗೆಯೇ 
ಶಿಕ್ಷಕರು ಯೋಜಚಿಸುವುದಕ್ಕೆ ಆರಂಭಸುತ್ತಾರೆ. ಮಗು ತೇರ್ಗಡೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಹೊಂದಿ ಶಾಲೆಯಿಂದ ಹೋದ ನಂತರ ಶಿಕ್ಷಕರು ಈ ಕುರಿತು 
ಯೋಚಿಸುವುದನ್ನು ನಿಅಸುತ್ತಾರೆ. ಕೆಲವು ಶಾಲೆಗಳು ಅತ್ಯುನ್ನತ 
ಶೈಕ್ಷಣಿಕ ದಾಖಲೆಯನ್ನು ಕಾಪಾಡುವುದಕ್ಕಾಗಿ, ಶಾಲಾ ದಾಖಲಾತಿ 
ಘಟ್ಟದಲ್ಲೇ ಅನೇಕ ತಡೆಗಳನ್ನು ಒಡ್ಡುವುದರ ಮೂಲಕ ಒಂದು 
ಬಗೆಯ ನಾಜೂಕಿನ ಹೊರದಬ್ಬುವಿಕೆ ಪ್ರಕ್ರಿಯೆಯನ್ನು ಪಾಅಸುತ್ತವೆ. 
ಆದರೂ ಹಲವು ಶಿಕ್ಷಕರು ಇಂತಹ ಮಕ್ಕಳು ತರಗತಿಯಲ್ಪ 
ಎದುರಿಸುವ ಅನೇಕ ಸವಾಲುಗಳನ್ನು ಸ್ಲೀಕರಿಸುತ್ತಾರೆ, ಅಂತಹ 
ಮಕ್ಕಳಗಾಗಿ ಕ್ರಿಯಾಶೀಲರಾಗುತ್ತಾರೆ ಎನ್ನುವುದು ಕೂಡಾ ಅಷ್ಟೇ 
ನಿಜ. 


ವಿದ್ಯಾರ್ಥಿಗಳನ್ನು ಗುರುತಿಸುವ ಪ್ರಕ್ರಿಯೆ 

ವಿಶೇಷ ಅಗತ್ಯವುಳ್ಳ ಮಕ್ಕಳ ಸಂದರ್ಭದಲ್ಲ ನಾವು ಎಷ್ಟು ಬೇಗ ಕ್ರಮ 
ಕೈಗೊಳ್ಳುತ್ತೇವೋ ಅಷ್ಟು ಬೇಗ ಸಕಾರಾತ್ಮಕ ಫಅತಾಂಶಗಳನ್ನು 
ಸಾಧಿಸುವುದು ಸಾಧ್ಯ. ಇದರ ಪಟ್ಟ ಬಹಳ ಉದ್ದವಾಗಿದೆ. ಮಗುವಿನ 
ಅವಲೋಕನ,: ಪಾಲಕರ ಜೊತೆಗೆ ಸಮಾಲೋಚಿಸಿ ನಿರ್ದಿಷ್ಟ 
ಅಧ್ಯಯನದ ತಯಾರಿ, ಆರೋಗ್ಯ ಪ್ರಮಾಣಪತ್ರ ಪಡೆಯುವುದು. 
ಶಿಕ್ಷಕ ಮತ್ತು ಮಗು ಸಂಬಂಧಿ ಚಟುವಟಕೆಗಳ ಮಾಹಿತಿ 
ಪಡೆಯುವುದು, ತರಗತಿಯಲ್ಲ ಗಮನಿಸುವುದು, ಸಹಪಾಠಿಗಳ 
ಜೊತೆಗೆ ಮತ್ತು ಮೈದಾನದಲ್ಲ ಅವರ ವರ್ತನೆಯ ಬಗ್ಗೆ 
ಗಮನಹರಿಸುವುದು, ಪರಿಶೀಲನಾ-ಪಟ್ಟ ಬಳಸುವುದು, ಅವರ 
ಸಹಯೋಗದೊಂದಿಗೆ ವೈಯಕ್ತಿಕ ಶೈಕ್ಷಣಿಕ ಯೋಜನೆ 
(Individual Educational Plan-lEP) ಯ ತಯಾರಿ, ಕ್ರಿಯಾತೃಕಕ 
ಮೌಲ್ಯಮಾಪನ ನಡೆಸುವುದು, ಆರೋಗ್ಯ ತಪಾಸಣಿಯ 
ಪ್ರಮಾಣಪತ್ರ ಪಡೆದುಕೊಳ್ಳುವುದು, ಮಕ್ಕಳ ಕೆಲಸಗಳನ್ನು 
ಪೂರೈಸುವುದಕ್ಗಾಗಿ ಕಾಲಕಾಲಕ್ಷೆ ಹೆತ್ತವರನ್ನು ತೊಡಗಿಸಿ- 
ಕೊಳ್ಳುವುದು. ವಾರ್ಷಿಕ ಗುರಿಯನ್ನು ಸಾಧಿಸುವುದಕ್ಕಾಗಿ 
ತೈಮಾಸಿಕ ಗುರಿಗಳನ್ನು ಸಿದ್ದದೊಳಸುವುದು, ಅಭ್ಯಾಸ ಪುಸ್ತಕ 
ತಯಾರಿಸುವುದು, ಬೌದ್ಧಿಕ ಮತ್ತು ದೈಹಿಕ ಸಾಮರ್ಥ್ಯ 
ಬೆಳವಣಿಗೆಗಾಗಿ ಚಟುವಟಕೆಗಳನ್ನು ಖಾತರಿಪಡಿಸುವುದು, 
ಸಾಮಾಜಕ ಮತ್ತು ಭಾವನಾತ್ಮಕ ಬೆಳವಣಿಗಾಗಿ, 
ಆಯೋಜಸಲಾಗುವ ಚಟುವಟಕೆಗಕ್ಲ ಭಾಗವಹಿಸಲು ಬೇಕಾದ 
ಅವಕಾಶ ಒದಗಿಸುವುದು ಮತ್ತು ಜವಾಬ್ದಾರಿ ಕೊಡುವುದು. 


ಪಾಲಕರ ಪ್ರತಿಕ್ರಿಯೆ 

ತಮ್ಮ ಮಗುವಿನ ದೈಹಿಕ ಅಗತ್ಯಗಳನ್ನು ಒಪ್ಪಿಕೊಂಡು, ವಿಶೇಷ 
ಶಿಕ್ಷಕರಿಂದ ವಾಸ್ತವ ನಿರೀಕ್ಷೆಗಳನ್ನು ಇಟ್ಟುಕೊಂಡ ಪಾಲಕರೊಂದಿಗೆ 
ಒಳ್ಳೆಯ ಸಂಬಂಧ ಬೆಳೆಸುವುದು ಸಾಧ್ಯ. ಕೆಲವು ಪಾಲಕರು ಇಂತಹ 
ಮಕ್ಕಳಂ೦ದ ಮುಕ್ತರಾಗಲು ಪ್ರಯತ್ನಿಸಿದರೆ ಕೆಲವರು ಹೆಚ್ಚನ 


ಗಮನಹರಿಸುತ್ತಾರೆ. ಕೆಲ ಪೋಷಕರು ಮಕ್ಕಳ ಬೌದ್ಧಿಕ 
ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಅಥವಾ 
ಸ್ತೀಕರಿಸುವುದಿಲ್ಲ. ಇಲ್ಲವೇ ಸಹಕಾರವನ್ನೂ ನೀಡುವುದಿಲ್ಲ. 


ಮಕಳು ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. 
ಶಾಲೆಯಲ್ಲ ಕೆಲವೊಮ್ಮೆ ವಿಶೇಷ ಶಿಕ್ಷಕರ ಬಗೆಗೆ ಕಲ್ಪನೆ ಹೇಗಿರುತ್ತದೆ 
ಎಂದರೆ ಕೇವಲ ಅಧ್ಯಯನದಲ್ಲಿ ತೊಂದರೆ ಅನುಭವಿಸುವ 


ವಿದ್ಯಾರ್ಥಿಗಳು ಮಾತ್ರ ತಮ್ಮ ತರಗತಿಗೆ ಹೋದರೆ ಸಾಕು 
ಎನ್ನುವಂತಿರುತ್ತದೆ. ಒಬ್ಬ ಮಗುವಿಗೆ ವರ್ತನೆಯ ಸಮಸ್ಯೆ ಇತ್ತು. 
ಆದರೆ ಮಗು ವಿಶೇಷ ಶಿಕ್ಷಕರ ತರಗತಿಗೆ ಹಾಜರಾಗುತ್ತಿದೆ ಎಂದು 
ಪಾಲಕರಿಗೆ ತಿಆದಾಗ ಆ ವಾಸ್ತವವನ್ನು ಪ್ಟೀಕರಿಸಲು ಪಾಲಕರು 
ತಯಾರಾಗಅಲ್ಲ. ಇಂದಿಗೂ ವಿಶೇಷ ಶಿಕ್ಷಣದ ಬಗೆಗೆ ಜಾಗೃತಿಯ 
ಕೊರತೆ ಇದೆ. ಕೇವಲ ಶಿಕ್ಷಕರ ಪ್ರಯತ್ನದಿಂದಷ್ಟೇ ಇದನ್ನು ಮೀರಲು 
ಸಾಧ್ಯ. ಅವರು ಮಕ್ಷಳಲ್ಲ ಆಗುತ್ತಿರುವ ಬದಲಾವಣೆಗಳನ್ನು 
ಕಡ್ಡಾಯವಾಗಿ ಹೆತ್ತವರೊಂದಿಗೆ ಚರ್ಚಿಸಬೇಕು ಮತ್ತು ಮಕ್ಕಳ 
ಅಗತ್ಯಗಳನ್ನು ಪಾಲಕರಿಗೆ ಪರಿಚಯುಸಬೇಕು. 


ಮೌಲ್ಯಮಾಪನ ಮತ್ತು ವಿಕಲತೆಯುಳ್ಳ ಮಕ್ಕಳು 

ಪ್ರತಿ ಮಗುವೂ ತನ್ನದೇ ಆದ ವಿಧಾನದಲ್ಲ ಕಅಯುತ್ತದೆ ಮತ್ತು 
ಆಕೆ/ಆತನಿಗೆ ಅವರದ್ದೇ ಆದ ಕಲಕಾ ಶೈಲ ಎನ್ನುವುದು ಇರುತ್ತದೆ. 
ನಾವು ನಮ್ಮ ಮಕ್ಕಳನ್ನು ವಿವಿಧ ರೀತಿಯಲ್ಲ ಮೌಲ್ಯಮಾಪನ 
ಮಾಡಬೇಕು. ಗುಂಪು ಕೆಲಸದ ಮೌಲ್ಯಮಾಪನ, ನಿರಂತರ 
ಮೌಲ್ಯಮಾಪನ, ಮುಕ್ತ ಪುಸ್ತಕ ಪರೀಕ್ಷೆ-ಹೀಗೆ ವಿವಿಧ ರೀತಿಯಲ್ಲ 
ಮೌಲ್ಯಮಾಪನ ಮಾಡಬೇಕು. ನಾವು ಮಗುವಿನ ಸಾಮರ್ಥ್ಯಕ್ಕೆ 
ಅನುಗುಣವಾಗಿ ಪರೀಕ್ಷೆಗಳನ್ನು ವಿನ್ಯಾಸಗೊಆಸಬೇಕು. ಇದರಲ್ಲ 
ವಿಶೇಷ ಶಿಕ್ಷಕರೂ ಒಳೆಗೊಂಡಿದ್ದರೆ ಎಲ್ಲ ಮಕ್ನಳಗೂ, ಎಲ್ಲಾ 
ಶಿಕ್ಷಕರಿಣೂ ಪ್ರಯೋಜನವಾಗುತ್ತದೆ. ಕಡ್ಡಾಯ ಶಿಕ್ಷಣದ ಹಕ್ಕು 
(ಆರ್‌ಟಇ) ಕಾಯ್ದೆಯ ಅನುಷ್ಠಾನದ ನಂತರ ತಡೆ ರಹಿತ 


ಅವಕಾಶದ ನೀತಿ (No-detention provision of the policy) 
ಎಂದರೆ ಕಲಕೆಯ ಮೌಲ್ಯಮಾಪನ ಇಲ್ಲ ಎಂದು ಕೆಲವು 
ಸಹೋದ್ಯೋಗಿಗಳು ಭಾವಿಸಿದ್ದಾರೆ. ಕಲಕಾ ಫಅತಾಂಶವನ್ನು ಘೇ 
ನಿಯಮಗಳು ದುರ್ಬಲಗೊಳಸಿವೆ ಎಂದು ವ್ಯಾಪಕವಾಗಿ 
ನಂಬಲಾಗಿದೆ ಅಜಬತ ಪರೀಕ್ಷೆಯ ಫಲಅತಾಂಶ ಮಾತ್ರ ಮುಖ್ಯ ಎಂದು 
ವಾವು ಭಾವಿಸಿದ್ದೇವೆ. ಆದರೆ ಅದು ಹಾಗಲ್ಲ. ಎನ್‌ಸಿಎಫ್‌ 2೦೦5 
ಮೌಲ್ಯಮಾಪನದಲ್ಲ ಸುಧಾರಣಿ ತರುವಂತೆ ಸಲಹೆಗಳನ್ನು ನೀಡಿದೆ. 
ಮೌಲ್ಯಮಾಪನ ಎನ್ನುವುದು ಮಕ್ಕಳ ಸಾಮರ್ಥ್ಯ ಮತ್ತು 
ದೌರ್ಬಲ್ಯಗಳನ್ನು ಗುರುತಿಸಬೇಕು ಎಂದು ಅದು ಒತ್ತಿ ಹೇಳುತ್ತದೆ. 
ಅದರ ಪ್ರಕಾರ ಮಕ್ಕಳಗೆ ಪ್ರಗತಿ ಸಾಧಿಸಲು ನೆರವಾಗಬೇಕು. 
ಪರಿಹಾರ ಕಲಕಾ ಯೋಜನೆಗಳನ್ನು ವಿಶೇಷ ಅಗತ್ಯವುಳ್ಳ 
ವಿದ್ಯಾರ್ಥಿಗಳಗಾಗಿ ಸಿದ್ಧ್ದದೊಳಸಬೇಕು. 


ಮರೆಯಲಾಗದ ಪ್ರಭಾ 

ವಿಶೇಷ ಶಿಕ್ಷಕಳಾಗಿ ನನಗೆ ಅನೇಕ ಮರೆಯಲಾಗದ 
ಅನುಫವಗಳವೆ. ಇಂದು, ನನ್ನ ಹಳೆಯ ನೆನಪುಗಳ 
ಪುಟಗಳನ್ನು ತಿರುವಿಹಾಕದರೆ, ನನಗೆ ಪ್ರಭಾ 
ನೆನಪಾಗುತ್ತಾಳೆ. ನನ್ನ ಮತ್ತು ಪ್ರಭಾ ನಡುವೆ ವಿಶಿಷ್ಠ ಸಂಬಂಧ 
ಇತ್ತು ಅತ್ಯ೦ತ ಅಲ್ಪಾವಧಿಯಲ್ಲೇ ವಾವು ಗೆಕತಿಯರಾದೆವು. 
ದೇವಪುರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲ ಆಕೆ 4ನೇ 
ತರಗತಿ ಕಅಯುತ್ತಿದ್ದಕು. ತರಗತಿಯ ಪರಿವೀಕ್ಷಣೆಯ 
ಸಂದರ್ಭದಲ್ಲ ಪ್ರಭಾಗೆ ದೃಷ್ಟಿಗೆ ಸಂಬಂಧಿಸಿದ ತೊಂದರೆ ಇದೆ 
ಎನ್ನುವುದನ್ನು ಗುರುತಿಸಿದೆವು. ಅದು ಆಕೆಗೆ ತರಗತಿಯಲ್ಲ 
ತೊಂದರೆ ಕೊಡುತ್ತಿತ್ತು. ಹಾಗಾಗಿ ಆಕೆಯ ಕಣ್ಣಿನ ಪರೀಕ್ಷೆ 
ಮಾಡಿಸಲಾಯುತು. ಆಕೆಯ ದೃಷ್ಟಿ ಶಕ್ತಿ ಅತ್ಯಂತ ತ್ವರಿತ 
ಗತಿಯಲ್ಲ ಕುಸಿಯುತ್ತಿರುವುದು ಪತ್ತೆಯಾಲಯುತು. ಮೆಡಿಕಲ್‌ 
ಪರೀಕ್ಷೆ ಮಾಡಿಸುವಂತೆ ಹೆತ್ತವರಿಗೆ ತಿಆಸಲಾಯುತು. ಇವೆಲ್ಲ 
ಪ್ರಕ್ರಿಯೆಗಳ ಒಂದು ವರ್ಷವೇ ಸರಿದುಹೋಲುತು. 
ಆಕೆಯ ಮಂದದೃಷ್ಟಿಯ ವಿಕಲತೆಯನ್ನು 


ಗಮನದಲ್ಲಟ್ಟುಕೊಂಡು ಬೋಧನಾ ಕೆಲಸವನ್ನು 
೦ಶೋಜಸಲಾಯುತು. ಆ ಹೊತ್ತಿಗೆ. ಮಂದದೃಷ್ಟಿಗೆ 
ಸಂಬಂಧಿಸಿದ ಉಪಕರಣಗಳನ್ನು (10+ Dome Magnifier) 
ಬಳಸಿ ಪುಸ್ತಕಗಳನ್ನು ಓದುವುದಕ್ಕಾಗಿ ಮತ್ತು 
ಬರೆಯುವುದಕ್ಕಾಗಿ ಕ್ರಿಯಾಯೋಜನೆಯೊಂದನ್ನು 
ವಿನ್ಯಾಸಗೊಳಸಲಾಯುತು. ವೈದ್ಯಕೀಯ ವರದಿಯ ಪ್ರಕಾರ. 
ದೃಷ್ಟಿ ನರ ದೋಷ (Optic nerve disease) ಕಾರಣದಿಂದ 
ಶೀಘ್ರದಲ್ಲೇ ಆಕೆ ದೃಷ್ಟಿ ಕಳೆದುಕೊಳ್ಳಲದ್ದಾಳೆ ಎಂದು 
ತಿಆಯುತು. ಇದರ ಬದ್ದೆ ಪ್ರಭಾಗೆ ಏನನ್ನೂ ಹೇಳಲಲ್ಲ. ನಾವು 
ಮನೆಯಲ್ತ ವಾರಕ್ಷೆ ಎರಡು ಬಾರಿ ಭೇಟಯಾಗುತ್ತಿದ್ದೆವು. 
ಒಂದು ದಿವಸ ಶಾಲೆಯಲ್ಲ ಪ್ರಭಾ, "ಇವತ್ತು ನನಗೆ ನಿಮ್ಯ 
ಮುಖ ಸರಿಯಾಗಿ ಕಾಣಿಸುತ್ತಿಲ್ಲ ಮೇಡಂ' ಎಂದಳು. ನನ್ನನ್ನು 
ಮುಟ್ಟಿ ಆಕೆ ಈ ಮಾತನ್ನು ಹೇಳದ್ದಳು. ಇದನ್ನು ಕೇಆ ಏನೂ 
ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲ ಮಃಂತಳಾದೆ. 
ಕಮೇಣ ಪ್ರಭಾಳ ದೃಷ್ಟಿ ಇನ್ನೂ ಹದಗೆಟ್ಟತು. ಆದರೆ 
ಅದೃಷ್ಟವಶಾತ್‌ ಆಕೆಯ ಮನೆಯವರು ಸಮಸ್ಯೆಯನ್ನು 
ಅರ್ಥ ಮಾಡಿಕೊಂಡ್ಲು ಆಕೆಗೆ ಸಹಕಾರ ನೀಡಿದರು. ವಿಶೇಷ 
ಶಿಕ್ಷಕಿಯಾಗಿ ನಾನು ಆಕೆಗೆ ಬೈಲ್‌ ಅಪಿ ಕಅಸಲು 
ನಿರ್ಧರಿಸಿದೆ. ಅವಳು ತನ್ನು ಶಿಕ್ಷಣವನ್ನು ಮುಂದುವರಿಸಿದಳು. 


ಹೆತ್ತವರ ಪಾತ್ರ 

ನಮ್ಯ ಬದುಕಿನಲ್ಲ ಹೆತ್ತವರು ಮಹತ್ವದ ಪಾತ್ರ ವಹಿಸುತ್ತಾರೆ. ಅವರು 
ನಮ್ಮ ಒಳ್ಳೆಯ ಗುಣಗಳನ್ನು ಮತ್ತು ದೌರ್ಬಲ್ಯಗಳನ್ನು 
ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಸ್ತೀಕರಿಸುತ್ತಾರೆ. ಪ್ರತಿಯೊಂದು 
ಮಗುವಿನ ಅಗತ್ಯ ಬೇರೆ ಬೇರೆಯಾಗಿರುತ್ತದೆ. ವಿಶೇಷ ಅಗತ್ಯವುಳ್ಳ 
ಮಕ್ಷಳ ವೈಯಕ್ತಿಕ ಅಗತ್ಯಗಳಗೆ ಪಾಲಕರು ಆದಷ್ಟು ಬೇಗ 
ಪ್ರತಿಸ್ಪಂದಿಸಬೇಕು ಮತ್ತು ಅವರ ವಿಕಲತೆ ಅವರ ಬೆಳವಣಿಗೆಗೆ 
ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ನಿರೀಕ್ಷಿಸುತ್ತೇವೆ. 
ಪಾಲಕರು ಮಕ್ಷಳನ್ನು ಸ್ಟೀಕರಿಸಬೇಕು ಮತ್ತು ಇತರರ ಮುಂದೆ 
ಅವರನ್ನು ತಮ್ಯವರೆಂದೇ ಭಾವಿಸಬೇಕು. ಅವರ ಶಿಕ್ಷಣ ಎನ್ನುವುದು 
ಸಮನ್ವಯ ಶಿಕ್ಷಣ ಆಗಬೇಕು. ಶಿಕ್ಷಕರು ಮತ್ತು ಹೆತ್ತವರ 
ಸಹಕಾರದೊಂದಿಗೆ ಎಲ್ಲ ಅಡೆತಡೆಗಳನ್ನು ದಾಟುವುದು ಸಾಧ್ಯ. 
ಮುಖ್ಯವಾಗಿ ತಜ್ಞರು, ವಿಶೇಷ ತಜ್ಞರಿಗೆ ವಾವು ಸಹಕರಿಸ- 
ಬೇಕಾದದ್ದು ಅಗತ್ಯ. 


ವಿಶೇಷ ಶಿಕ್ಷಕರ ಪಾತ್ರ 

ಮಕ್ಷಳನ್ನು ಭೇಟಮಾಡುವುದರೊಂದಿಗೆ ಓರ್ವ ಶಿಕ್ಷಕರಾಗಿ ನಿಮ್ಮ 
ಸಂಬಂಧ ಶುರುವಾಗುತ್ತದೆ. ಮಗು ಎಷ್ಟೇ ಕಷ್ಟದ ಸಮಸ್ಯೆಯನ್ನು 
ಹೊಂದಿರಲ, ಆಕೆ/ಆತನನ್ನು ತಿಆದುಕೊಳ್ಳುವ ಸವಾಲನ್ನು ನೀವು 
ಒಪ್ಪಿಕೊಳ್ಳಬೇಕಾಗುತ್ತದೆ. ನಿಮ್ಯ ತರಗತಿಯ ಬೋಧನೆ - ಕಲಕಾ 
ವಾತಾವರಣ ಸಕಾರಾತ್ಮಕವಾಗಿರಬೇಕು. ಮಕ್ಕಳ ದೈಹಿಕ. ಬೌದ್ಧಿಕ, 
ಭಾವನಾತೃಕ ಮತ್ತು ಸಾಮಾಜಕ ಅಗತ್ಯಗಳ ಬಗೆಗೆ ಶಿಕ್ಷಕರಿಗೆ 
ಜಾಗ್ಯೃತಿ ಇರಬೇಕು. ನಿಮ್ಮ ತರಗತಿ ಗುಂಪು ಕೆಲಸಕ್ಕೆ 
ಸೂಕ್ತವಾಗಿರಬೇಕು. ನಿಮ್ಮ ಬೋಧನೆಯ ಪ್ರಕ್ರಿಯೆಯಲ್ಲ ನೀವು 
ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗಿ ಬರಬಹುದು. ವಿಶೇಷ 
ಅಗತ್ಯವುಳ್ಳ ಮಕ್ಕಳು ತಮ್ಮ ತಮ್ಮ ಬೆಳವಣಿಗೆಯ ತೊಂದರೆಗಳನ್ನು 
ಮಾತ್ರ ಎದುರಿಸುವುದಲ್ಲ, ಅವರು ತಮ್ಮ ಸಹಪಾಠಿಗಳ ಅಥವಾ 
ಕೆಲವೊಮ್ಮೆ ಸಂಬಂಧಿಕರ ನಕಾರಾತ್ಮಕ ನೋಟಗಳನ್ನು 
ಎದುರಿಸಬೇಕಾಗುತ್ತದೆ. ನೀವು ತರಗತಿ ಕೊಠಡಿಯಲ್ಲ ಅವರ 


ಅಜೀಂ ಪ್ರೇಮ್‌ ಯೂಸಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಅಸಾಮರ್ಥ್ಯಗಳಗಿಂತ ಸಾಮರ್ಥ್ಯಗಳ ಜೊತೆಗೆ ಕೆಲಸ 
ಮಾಡಬೇಕು. ಮಕಳು ಹೇಗೆ ತಮ್ಮ ಕೌಶಲಗಳೊಂದಿಗೆ 
ನಿಯತವಾಗಿ ಮುಂದುವರೆಯಬೇಕು ಎಂದು ಯೋಚಿಸಿ. ಎಲ್ಲ 
ತರಗತಿ ಕೊಠಡಿಯ ಚಟುವಟಕೆಗಳು ಅವರ ಅಗತ್ಯಕ್ಕೆ ತಕ್ಕಂತೆ 
ಇದ್ದಾಗ ಅವರು ಕ್ರಮೇಣ ಬೆಳೆಯುತ್ತಾರೆ ಮತ್ತು ಅವುಗಳಲ್ಲ 
ಪಾಲ್ಗೊಳ್ಳುತ್ತಾರೆ. ಪ್ರಾಯೋಗಿಕ ಸಮಸ್ಯೆಗಳಗೆ ವೈಯಕ್ತಿಕ ಕ್ರಮ 
ತೆಗೆದು ಕೊಳ್ಳುವುದಕ್ಕಿಂತ ಮೊದಲು ನಾವು ಚೆನ್ನಾಗಿ ತಿಆದುಕೊಳ್ಳ- 
ಬೇಕಾಗುತ್ತದೆ. ಮಕ್ಷಳಗೆ ಸಂಬಂಧಿಸಿದ ಯಶೋಗಾಥೆಗಳನ್ನು 


ಸಂಪರ್ಕಿಸಬಹುದು. 


ಅವರಿಗೆ ತೋರಿಸಬೇಕು ಮತ್ತು ಹೇಳಬೇಕು. ಪ್ರತಿಯೊಬ್ಬ ಮಗುವೂ 
ವಿಭಿನ್ನ. ಅಲ್ಪ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವಪೂರ್ಣ. 


ಪ್ರತಿಯೊಬ್ಬರಿಗೂ ತಮ್ಮ ಶಿಕ್ಷಣ ಪೂರೈಸುವ ಎಲ್ಲ ಹಕ್ಕುಇದೆ. 
ಶಿಕ್ಷಣದ ಮುಖ್ಯ ಉದ್ದೇಶ ಒಳ್ಳೆಯ ನಾಗರಿಕರನ್ನು ತಯಾರು 
ಮಾಡುವುದೇ ಆಗಿದೆ. ಈ ನಿಟ್ಟನಲ್ಲ ಒಂದು ಶಾಲೆ ತೆಗೆದುಕೊಳ್ಳುವ 
ಕ್ರಮ ಸಮಾಜಕ್ಷೇ ಒಂದು ನಿದರ್ಶನವನ್ನು ತೋರಿಸಬಹುದು ಮತ್ತು 
ಪಾಲಕರಲ್ಲಿ ಜಾಗೃತಿಯನ್ನು ಉಂಟುಮಾಡಬಹುದು. 


ಮುಷ್ಟಲತಾ ಪಾಂಡೆ ಅವರು ಈಗ ಧಮ್‌ತರಿ ಜಲ್ಲೆಯ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ವಿಶೇಷ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 
ಅವರಿಗೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಜೊತೆಗೆ 12 ವರ್ಷಗಳ ಸೇವಾನುಭವ ಇದೆ. ಐದು ವರ್ಷಗಳ ಕಾಲ ಸರಕಾರಿ ಇಲಾಖೆ ಮತ್ತು 


ಎನ್‌ಜಹಿಗಳಲ್ಲ ಸೇವೆ ಸಲ್ಲಸಿದ್ದಾರೆ. ಅವರನ್ನು pushplata.pandey @azimpremjifoundation.org ಮೂಲಕ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಅನುವಾದ: ಬಾಲಕೃಷ್ಣ ಹೊಸಂಗಡಿ | ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


